ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 18 
2. ಸದಸ್ಯರ ಹೆಸರು :ಶ್ರೀಸಿ 
3. ಉತ್ತರಿಸಬೇಕಾದ ದಿನಾಂಕ : 15. 
4. ಉತ್ತರಿಸುವ ಸಚಿವರು 


82 
.ಎನ್‌ ಮಂಜೇಗೌಡ (ಸ್ಥಳೀಯ ಸಂಸ್ಥೆಗಳ ಕೇತು 
03.2022 


: ಮಾನ್ಯ ಸಹಕಾರ ಸಚಿವರು 


ಕ್ರ 
ನ ಪ್ರಶ್ನೆ i ಉತ್ತರ 

ಅ) ಕೇಂದ್ರ ಕೃಷಿ ವಿಕಾಸ್‌ ಯೋಜನೆಯಡಿ 'ಎಷ್ಟು | ಕೇಂದ್ರ ಕೃಷಿ ವಿಕಾಸ ಯೋಜನೆಯಡಿ 2009-10 ನೇ ಸಾಲಿನಿಂದ 
ರ್ಷಗಳ ಹಿಂದೆ ಉಗ್ರಾಣಗಳನ್ನು ನಿರ್ಮಾಣ ಉಗ್ರಾಣ ನಿರ್ಮಾಣ ` ಯೋಜನೆಯನ್ನು ಅನುಷ್ಠಾನಗೊಳಿಸಲು 

ಪತ ಯೋಜನೆಯನ್ನು ರೂಪಿಸಲಾಗಿತ್ತು ಕ್ರಮವಹಿಸಲಾಗಿರುತ್ತದೆ. 
ಈ ಯೋಜನೆಯ ಉದ್ದೇಶವೇನು; (ವವರ ಮುಂದುವರೆದು "ರಾಜ್ಯಾದ್ಯಂತ ರೈತರು ಬೆಳೆದ ವ್ಯವಸಾಯ 
ನೀಡುವುದು) ಉತ್ಪನ್ನಗಳು, ಸಾರ್ವಜನಿಕ "ಪಡಿತರ ವ್ಯವಸ್ಥೆ ಭಾರತೀಯ ಆಹಾರ 
ನಿಗಮ, ಅನ್ನಭಾಗ್ಯ ಹಾಗೂ ಸರ್ಕಾರದ ಮಹತ್ವಕಾಂಕ್ಷಿ 
ಯೋಜನೆಯಾದ” ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ - ಖರೀದಿ 
ಮಾಡಿದ ವಿವಿಧ ಆಹಾರ ಧಾನ್ಯಗಳನ್ನು ನಿಗಮದ ಉಗ್ರಾಣಗಳಲ್ಲಿ 
ವೈಜ್ಞಾನಿಕ ಮಾದರಿಯಲ್ಲಿ  ಸಂಗ್ಲಹಣೆ ಮಾಡುವುದು ನಿಗಮದ 

ಉದ್ದೇಶವಾಗಿರುತ್ತದೆ. 
. EES 2009-10 ಮತ್ತು 
ಆ) |ಈ ಯೋಜನೆಯಡಿ ಎಷ್ಟು ಮೊತ್ತವನ್ನು | 2012-13 ನೇ. ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಅನುದಾನ, ಶೇ. 100 


ವಿನಿಯೋಗಿಸಿ ಎಷ್ಟು ಉಗ್ರಾಣವನ್ನು ನಿರ್ಮಾಣ 
ಮಾಡಲು ಉದ್ದೇಶಿಸಲಾಗಿದೆ ಎಂಬ, ಬಗ್ಗೆ 
ಸಂಪೂರ್ಣ ಮಾಹಿತಿಯೊಂದಿಗೆ ವಿವರ 
ನೀಡುವುದು ; 


ರಂತೆ ಉಗ್ರಾಣಗಳನ್ನು ನಿರ್ಮಾಣ, ಮಾಡಲಾಗಿರುತ್ತದೆ. 


ಕ ಪೂರ್ಣಗೊಂಡಿರುವ 
ಸಂ.| ಯೋಜನೆ ಪುಣಿಯಲ್ಲಿರುವ್‌ | ಕಂತ ದ 
| - ಉಗ್ರಾಣಗಳು ಸ್‌ 
AE 23.00 
RKVY ಕೋಟಿ(100%) 
WIF & NWS 43 2727 ಕಾಟಿ 
2013-14 (25%) 
WIF & NWS p್‌ 350 ಕೋಟ ~ 
2014-15 | (25%) 
WIF & NWS 163 144.57 Kr” 
2015-16 (25%) 
ಒಟ್ಟು 265 229.73 ಕೋಟಿ 


ಈ ಮೆಲ್ಮಾಂಡಂತೆ`ರಾಷ್ಟೀಯೆ ಷಿ ವಕಾಸ ಡನಾ್‌ಹಡ ಕೌಂದ್ರ 
ಸರ್ಕಾರದ" ಅನುದಾನ ಹಾಗೂ ರಾಜ್ಯ ಸರ್ಕಾರದ ಖಾತರಿಯಡಿಯಲ್ಲಿ 
ಯೋಜನಾ ಮೊತ್ತಕ್ಕೆ ಶೇ.75 ರಂತೆ * ನಬಾರ್ಡ್‌ ಸಾಲದ ರೂಪದಲ್ಲಿ 
ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದ್ದು ಇದರ ಪೈಕಿ 
ಈಗಾಗಲೆ ರಾಜ್ಯಾದ್ಯಂತ 188. ಉಗ್ರಾಣಗಳನ್ನು ಪೂರ್ಣಗೊಳಿಸಿ 
ರೈತರ ಸೇವೆಗೆ ಸಮರ್ಪಿಸಲಾಗಿರುತ್ತದೆ. ಉಳಿದ 77 ಉಗ್ರಾಣಗಳು 
ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದ್ದು, 2023ನೇ ಸಾಲಿನ ಅಂತ್ಯದೊಳಗೆ 
ಪೂರ್ಣಗೊಳಿಸಲು ಕ್ರಮವಹಿಸಲಾಗುವುದು. 


| ಉಗ್ರಾಣ . ನಿರ್ಮಾಣ ಗ . ಹಣಕಾಸಿನ 
ನೆರವನ್ನು ಯಾವ ಮೂಲದಿಂದ 
"ಕಹ ಸಾಟಿಗಳನ್ನಾ” ಸಾಲವಾಗಿ" 
ಎಂಬ ಬಗ್ಗೆ ಸಿವರ ನೀಡುವುದು ; 


ನಿರ್ಮಾಣ 


[) N 
ಷ್ಸು ಸಂಸ್ಥೆಯಿಂದ. ಸಾಲವನ್ನು 


ಹಡೆಯಲಾಗಿದೆ" 


ಪ್ರರ್ಶನೆ "ಆ' ಭಾಗದಲ್ಲಿ ವಿವರಿಸಿರುವಂತೆ ಉಗ್ರಾಣಗಳನ್ನು | 
ಮಾಡಲು ಸರ್ಕಾರದ ಖಾತರಿಯಡಿಯಲ್ಲಿ' ಬಾರ್ಡ್‌ | 
ಪಡೆದಿದ್ದು, ಯೋಜನಾವಾರು. ವಿವರಗಳು ! 
ಕೆಳಕಂಡಂತೆ ಇರುತ್ತದೆ. ) 


ಉಪ 


ಕ್ರ | ನಬಾರ್ಡ್‌ ಸಾಲ (ರೂ. 
ಸಂ ಯೋಜನೆ ಕೋಟಿಗಳಲ್ಲಿ) 
I 
| WIF & NWS ಸ 
2013-14 1 } 
T 1 
2 WIF & NWS 111.20 \ 
201415 | 
| 3 WIF & NWS. 440.35 | 
2015-16 | 
ಒಟು. 623.42 | | 
} ಮೇಲ್ಕಂಡಂತೆ ಉಗ್ರಾಣಗಳನ್ನು ನಿರ್ಮಾಣ ಮಾಡಲು ರೂ. 623.42 | 
| | ಕೋಟಿಗಳನ್ನು ನಬಾರ್ಡ್‌ ಸಂಸ್ಥೆಯಿಂದ ಸಾಲದ ರೂಪದಲ್ಲಿ | 
ಪಡೆಯಲಾಗಿರುತ್ತದೆ. - 
8 ಸಾರ್ವಜನಿಕ ಪಾರದರ್ಶಕತೆ ಕಾಯ್ಟೌನಿಯಮಗಳನ್ನಯ 
ಗ್ರಾ ರ್ಮಿಸುವ, ಕಾಮಗಾರಿ ; ವೆ 
| Sh AJR ¥ ದಿನಪತ್ರಿಕೆಗಳಲ್ಲಿ ಪ್ರಚುರಪಡಿಸಿ ಇ-ಪ್ರಕ್ಕೂರ್‌ಮೆಂಟ್‌ ಪೊರ್ಟಲ್‌ನಲ್ಲಿ 
is aie SANS iS ಟೆಂಡರ್‌ ಆಹ್ನಾನಿಸಿ, ಯೋಜನೆಯನ್ನು | ಅನುಷ್ಠಾನಗೊಳಿಸಲು ಎಲ್‌-1 
EEE ಗುತ್ತಿಗೆದಾರರಾಗಿ ಆಯ್ಕೆಯಾದ ಮೆ! ಸೋಮ ಎಂಟರ್‌ಪ್ರೈಸಸ್‌ 
ರವರಿಗೆ ವಹಿಸಲಾಗಿದೆ. 
ಉ) ಈ `ಉಗ್ರಾಣ`ನರ್ಮಾಣದ ಯೋಜನೆಯಲ್ಲಿ ಹೌಜನೆಯ` ಅನುಷ್ಠಾನದಲ್ಲಿ `ಆಕವಾವಾಗಿರುವುದೆಲ್ದ`ಆಡ್‌್‌ತಾತ್ಮ 


ಉಗ್ರಾಣ ನಿಗಮದ ಅಧಿಕಾರಿಗಳು ಅಕ್ರಮದಲ್ಲಿ 
ಭಾಗಿಯಾಗಿ  ನಷ್ಠಕ್ಕೆ  ಕಾರಣರಾಗಿದ್ದಲ್ಲಿ 
ಅಂತಹವರುಗಳ ಮೇಲೆ ಸರ್ಕಾರ 
ತೆಗೆದುಕೊಂಡಿರುವ ಕ್ರಮಗಳೇನು? 


ನಂತರ ಶಿಸ್ತಿನ ಕ್ರಮವನ್ನು ಕೈಗೊಳ್ಳಲಾಗುವುದು. 


ಕಾರ್ಯವೈಖರಿಯಲ್ಲಿ ನಿಯಮಗಳ ಉಲ್ಲಂಘನೆಯಾಗಿದ್ದು, ಅದರಂತೆ 
ಶ್ರೀ fe: ಬೆನಕನಹಳ್ಳಿ (ನಿವೃತ್ತ, ಜಿಲ್ಲಾ ಮತ್ತು ಸತ್ತ ನ್ಯಾಯಾಧೀಶರು 
ಹಾಗೂ ಅಧ್ಯಕ್ಷರು ಡಿ.ಆರ್‌.ಟ) ಇವರನ್ನು ತನಿಖೆಗಾಗಿ ನೇಮಕ 
ಮಾಡಲಾಗಿತ್ತು. ಸದರಿರವರ ತನಿಖಾ ವರದ ಅಧಾರದ ಮೇಲೆ | 
ನಿಗಮದಲ್ಲಿ ಕಾರ್ಯನಿರ್ವಹಿಸಿದ ವ್ಯವಸ್ಥಾಪಕ ನಿರ್ದೇಶಕರುಗಳ 
ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣಾ ಇಲಾಖೆಯನ್ನು ಕೋರಲಾಗಿದ್ದು, ನಿಗಮದ 
ಅಧಿಕಾರಿ/ಇಂಜಿನಿಯರ್‌ಗಳ ವಿರುದ್ಧ ಈಗಾಗಲೇ ಇಲಾಖಾ 
ವಿಚಾರಣೆಯನ್ನು ಪ್ರಾರಂಭಿಸಲಾಗಿದ್ದು, ವಿಚಾರಣಾ ವರದಿ ಬಂದ 


No. CO 28 WHC 2022 


ಜನಿ : ee | 
(ಈಸ್‌ ಸಮ 


ಸಹಕಾರ ಸಚಿವರು 


